ವೈಕಲ್ಯವುಳ್ಳ ಮಕ್ಕಳಲ್ಲಿ ಲೈಂಗಿಕತೆ ಮತ್ತು ಲೈಂಗಿಕ 


ಡಾ. ಗಿಫ್ಟಿ ಜೋಯೆಲ್‌ 


ಲೈಂಗಿಕತೆ ಎನ್ನುವುದು ದೈಹಿಕ. ಸಂಜ್ಞಾತ್ಯಕ, ಭಾವನಾತ್ಮಕ ಹಾಗೂ 
ಸಾಮಾಜಕ ಅಂಶಗಳನ್ನು ಒಳಗೊಂಡ ಮಾನವನ ಇರುವಿಕೆಯ 
ಒಂದು ಮುಖ್ಯವಾದ ಅಂಶ. ವೈಕಲ್ಯಗಳರುವ ಮಕ್ಕಳೂ ಕೂಡ 
ಲೈಂಗಿಕತೆಯನ್ನು ಹೊಂದಿರುತ್ತಾರೆ. ಬೆಕೆಯುತ್ತ ಹೋದಂತೆ 
ಅವರಲ್ಲಿಯೂ ಲೈಂಗಿಕ ಬೆಳವಣಿಗೆ ಮತ್ತು ಬದಲಾವಣೆಗಳು 
ಉಂಬಾಗುತ್ತವೆ. ವೈಕಲ್ಯಗಳರದ ತಮ್ಮ ಸಮವಯಸ್ಥರ ಹಾಗೆಯೇ 
ಅವರಿಗೂ ಲೈಂಗಿಕ ಭಾವನೆಗಳು, ಬಯಕೆಗಳು ಹಾಗೂ 
ಅಗತ್ಯಗಳರುತ್ತವೆ. ದುರದೃಷ್ಟವಶಾತ್‌ ಬಹಳಷ್ಟು ಬಾರಿ ಅವರ 
ಲೈಂಗಿಕತೆಯನ್ನು ಯಾರೂ ಒಪ್ಪುವುದೂ ಇಲ್ಲ. ಅದರೆಡೆಗೆ 
ಗಮನವನ್ನು ಹರಿಸುವುದೂ ಇಲ್ಲ. ಹಾಗಾಗಿ, ಮನೆಯಲ್ಲಾಗಲೀ 
ಅಥವಾ ಶಾಲೆಯಲ್ಲಾಗೀ ಅವರ ಅನೇಕರಿಗೆ ಲೈಂಗಿಕ ಆರೋಗ್ಯ 
ಶಿಕ್ಷಣ ಲಭಸುವುದೇ ಇಲ್ಲ. ಇದರಿಂದಾಗಿ ಆರೋಗ್ಯಕರವಾದ 
ಲೈಂಗಿಕ ಅಸ್ಮಿತೆಯನ್ನು ಬೆಕೆಸಿಕೊಳ್ಳಲಾಗದೆ. ಅವರು ಖುಣಾತ್ಕಕ 
ಲೈಂಗಿಕ ಪರಿಣಾಮಗಳಗೆ ಒಳಗಾಗುವ ಸಾಧ್ಯತೆಯೇ ಹೆಚ್ಚು. 
ವೈಕಲ್ಯಗಳರುವ ವ್ಯಕ್ತಿಗಳು ಲೈಂಗಿಕ ದುರುಪಯೋಗ, ಶೋಷಣೆ. 
ಅನಪೇಕ್ಷಿತ ಗರ್ಭಧಾರಣಿ ಹಾಗೂ ಲೈಂಗಿಕ ಸಂಪರ್ಕದಿಂದಾಗಿ 
ಹರಡುವ ರೋಗಗಳಗೆ ಹೆಚ್ಚು ತುತ್ತಾಗುತ್ತಾರೆ ಎಂದು 
ಸಂಶೋಧನೆಯು ನಿರಂತರವಾಗಿ ತೋರಿಸುತ್ತಲೇ ಬಂದಿದೆ. 


ಒಬ್ಬ ಸಂಶೋಧಕಯಾಗಿ ನಾನು ಲೈಂಗಿಕ ಆರೋಗ್ಯ ಶಿಕ್ಷಣಕ್ಷೆ 
ಸಂಬಂಧಿಸಿದ ಕ್ಷೇತ್ರದಲ್ಪ ವಿಶೇಷ ಅಗತ್ಯಗಳರುವ. ಅದರಲ್ಲಯೂ 
ನಿರ್ದಿಷ್ಟವಾಗಿ ಸ್ತಅೀನತೆ (Autism) ತೊಂದರೆಯಿಂದ 
ಬಳಲುತ್ತಿರುವ ಹಲವಾರು ಮಕಕ ಪಾಲಕರು ಹಾಗೂ ಶಿಕ್ಷಕರೊಡನೆ 
ಕೆಲಸ ಮಾಡಿದ್ದೇನೆ. ಎಷ್ಟೋ ಬಾರಿ ಅದು ತುಂಬಾ 
ಸವಾಅನದಾಗಿದ್ದರೂ ಕೂಡ ಹಲವಾರು ಕಾರಣಗಳಂದಾಗಿ 
ಈಗಲೂ ನಿಷಿದ್ದವೆಂದು ಪರಿಗಣಿಸಲ್ಪಡುತ್ತಿರುವ ಈ ವಿಷಯವನ್ನು 
ಕುರಿತು ಕೆಲಸ ಮಾಡುವುದು ತುಂಬಾ ತೃಪ್ತಿ ನೀಡುವಂತಹುದಾಗಿದೆ 


ಲೈಂಗಿಕತೆ 

ಲೈಂಗಿಕತೆಯು ಒಬ್ಬ ವ್ಯಕ್ತಿಯ ಇರುವಿಕೆಯ ಬಹುತೇಕ ಎಲ್ಲ 
ಅಂಶಗಳನ್ನೂ ಅಂದರೆ, ವ್ಯಕ್ತಿಯ ಮನೋಧರ್ಮ (ಧೋರಣಿ)., 
ಮೌಲ್ಯ, ಭಾವನೆ ಹಾಗೂ ಅನುಭವಗಳೆಲ್ಲವನ್ನೂ ಒಳಗೊಳ್ಳುತ್ತದೆ. 
ಇದು ಕೇವಲ ಲೈಂಗಿಕ ಬೆಳವಣಿಗೆಗೆ ಸಂಬಂಧಿಸಿದ ಶಾರೀರಿಕ 
ಸಂಗತಿಯಲ್ಲ ಅಥವಾ ಲೈಂಗಿಕ ಕ್ರಿಯೆಗಳಗೆ ಸಂಬಂಧಿಸಿದ ದೈಹಿಕ 
ಸಂಗತಿಯಲ್ಲ. ಇದು ವ್ಯಕ್ತಿಗಳ ಲೈಂಗಿಕ ಅನುಭವ ಮತ್ತು ಅವರು 
ತಮ್ಮನ್ನೇ ತಾವು ಹೇಗೆ ಲೈಂಗಿಕವಾಗಿ ಅಭವ್ಯಕ್ತಿಸಿಕೊಳ್ಳುತ್ತಾರೆ 
ಎಂಬುದಕ್ಕೆ ಹೆಚ್ಚು ಸಂಬಂಧಿಸಿದ್ದಾಗಿದೆ. ಇದು, ಅವರು ಎಂತಹ 
ಉಡುಪನ್ನು ಧರಿಸಲು ಆಯ್ದುಕೊಳ್ಳುತ್ತಾರೆ, ಇತರರೊಡನೆ ಹೇಗೆ 
ಒಡನಾಡುತ್ತಾರೆ. ಯಾವ ಚಟುವಟಕೆಗಳಲ್ಲ ತೊಡಗಿಕೊಳ್ಳಲು 
ಬಯಸುತ್ತಾರೆ. ಯಾರೆಡೆಗೆ ಆಕರ್ಷಿತರಾಗುತ್ತಾರೆ, ತಮ್ಮ ಪ್ರೀತಿ 
ಮತ್ತು ಅನ್ಯೋನ್ಯತೆಯನ್ನು ಹೇಗೆ ತೋರಿಸುತ್ತಾರೆ ಎಂಬತ್ಯಾದಿ 
ಆಯ್ದೆಗಳಲ್ಲ ಪ್ರತಿಬಂಜತವಾಗುತ್ತದೆ. ಲೈಂಗಿಕತೆಯು ಹುಲ್ದನಿಂದ 
ಪ್ರೌಢತೆಯವರೆಗೂ ಮಾನವ ಅನುಭವಗಳ ಅತ್ಯಂತ ಮುಖ್ಯ 
ಅಂಶವಾಗಿರುತ್ತದೆ. ಇದು ವ್ಯಕ್ತಿಯ ಪಾಲನೆಪೋಷಣಿ, ಮೌಲ್ಯಗಳು, 


ಅನುಭವಗಳು. ಆಧ್ಯಾತ್ಯಿಕತೆ ಹಾಗೂ ಸಂಸ್ಕೃತಿಯ ಪ್ರಭಾವಕ್ಕೆ 
ಒಳಗಾಗಿರುತ್ತದೆ. 


ಸಾಮಾನ್ಯ ಮಕ್ಕಳಲ್ಪ ಲೈಂಗಿಕತೆ 
ವಿಶೇಷ ಅಗತ್ಯವುಳ ಮಕ್ಷಳಲ ಲೈಂಗಿಕತೆಯನ್ನು 
ಅರ್ಥಮಾಡಿಕೊಳ್ಳಲು ವೈಕಲ್ಯಗಳರದ ಮಕ್ಕಕಲ್ಲನ 


ಲೈಂಗಿಕತೆಯನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಮುಖ್ಯ. 
ಬದುಕನ ಆರಂಭಕ ವರ್ಷಗಳಲ್ಲ ಮಕ್ಕಳು ಲೈಂಗಿಕತೆಯೆಡೆಗೆ 
ಒಂದು ಭಾವನಾತ್ಮಕ ಹಾಗೂ ದೈಹಿಕವಾದ ಆಸಕ್ತಿಯನ್ನು 
ಬೆಳೆಸಿಕೊಳ್ಳುತ್ತಾರೆ. ಅದು ಊಟ ಮಾಡಿಸಿದ. ತಿನ್ನಿಸಿದ, ಎತ್ತಿಕೊಂಡ, 
ಮುದ್ದುಮಾಡಲ್ಪಟ್ಟ. ಸ್ನಾನ ಮಾಡಿಸಲ್ಪಟ್ಟ ಹಾಗೂ ಬಟ್ಟೆ 
ಬದಲಾಲುಸಿದ ಇತ್ಯಾದಿ ಸೂಕ್ಷ ರೀತಿಯ ದೈನಂದಿನ 
ಚಟುವಟಕೆಗಳ ಮೂಲಕ ಉಂಟಾಗುತ್ತದೆ. ಮುಣ್ಣಕೊಳ್ಳುವುದರಿಂದ 
ಅಥವಾ ಕನ್ನಡಿಯಲ್ಲ ತಮ್ಮನ್ನು ತಾವೇ ನೋಡಿಕೊಳ್ಳುವುದರಿಂದ 
ಅವರು ತಮ್ಮ ಶರೀರದ ಬಧ್ವೆ ತಿಆದುಕೊಳ್ಳಬಹುದು. ಮೂರು 
ವರ್ಷವಾಗುವಷ್ಟರಲ್ಲ ಹೆಚ್ಚಿನ ಮಕ್ಕಳಲ್ಲ ಅಂಗದ ಬಧ್ಗೆ ಅರಿವು 
ಮೂಡಿರುತ್ತದೆ. ಅವರು ತಮ್ಮನ್ನು ಅಥವಾ ಬೇರೆಯವರನ್ನು 
ಗಂಡೋ ಹೆಣ್ಣೋ ಎಂದು ಗುರುತಿಸಬಲ್ಲರು. ಮತ್ತು ತಮಗೆ ತಾವೇ 
ಕೆಲವೊಂದು ಹೆಣ್ಣಿನ ಗಂಡಿನ ವರ್ತನೆಗಳನ್ನು ರೂಢಿಸಿಕೊಳ್ಳಬಲ್ಲರು. 
ಆ ಮೂಲಕ ಅಂಗಾಧಾರಿತ ಪಾತ್ರಗಳ ಬಣ್ಣೆ ಅರಿವನ್ನು 
ಪಡೆದುಕೊಳ್ಳುತ್ತಾರೆ. 


ಶಾಲಾಪೂರ್ವ ವರ್ಷಗಳಲ್ಲ ಮಕ್ಕಳು ತಮ್ಮ ಸುತ್ತಮುತ್ತಅನ 
ಪ್ರತಿಯೊಂದು ವಸ್ತು / ಸಂಗತಿಯು ಕುರಿತು ತುಂಬಾ 
ಕುತೂಹಲಗಳಾಗಿರುತ್ತಾರೆ. ಸತತವಾಗಿ ಪ್ರಶ್ನೆಗಳನ್ನು ಕೇಳುತ್ತಲೇ 
ಇರುತ್ತಾರೆ. 'ಶಿಶಪುಗಳು ಎಲ್ಲಂದ ಬರುತ್ತವೆ? 'ಅಥವಾ 'ಹೆಣ್ಣು 
ಮಕ್ಷಳೇಕೆ ಗಂಡು ಮಕ್ಷಳಗಿಂತ ಭಿನ್ನ? "ಅಥವಾ 'ಹೆಣ್ಣು ಮಕ್ಷಳಗೆ 
ಶಿಶ್ನಗಳೇಕಿಲ್ಲ? "ಮುಂತಾದ ಪ್ರಶ್ನೆಗಳಗೆ ಸರಳವಾದ ಉತ್ತರಗಳನ್ನು 
ಕಂಡುಕೊಳ್ಳಬಹುದು. ಅದರ ಜೊತೆಗೆ. ತಮ್ಮದೇ ಸಮವಯಸ್ಥ- 
ರೊಡನೆ ವೈದ್ಯರು ಅಥವಾ ಅಪ್ಪ-ಅಮ್ಮ ಆಟ ಆಡುವುದು ಹಾಗೂ 
ಸಾಮಾಜಕ ಒಡನಾಟಗಳು ಲೈಂಗಿಕತೆಯನ್ನು ಇನ್ನಷ್ಟು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು ಅವರಿಗೆ ನೆರವಾಗುತ್ತವೆ. ಬಾಲ್ಯದ ಕೊನೆಯ 
ವರ್ಷಗಳಲ್ಲ ಮಕ್ಕಳು ಲೈಂಗಿಕ ವಿಷಯಗಳಗೆ ಸಂಬಂಧಿಸಿದ 
ವಿಚಾರಗಳ ಬಧ್ಧೆ ಅಷ್ಟೊಂದು ಆಸಕ್ತಿಯನ್ನು ಹೊಂದಿರುವುದಿಲ್ಲ. 
ಆದರೆ ತಮ್ಮದೇ ಅಂಗದ ಸಮಾನ ವಯಸ್ಥ ಮಕ್ಕಳೊಂದಿಗೇ 
ಆಡಲು ಇಷ್ಟಪಡುತ್ತಾರೆ. ಮಕ್ಷಳ ಲೈಂಗಿಕ ಖೆಕವಣಿಗೆಯಲ್ಲ ಇದು 
ಸುಪ್ತ ಕಾಲಾವಧಿ ಎಂದು ಹೇಳಲ್ಪಟ್ಟರೂ ಕೂಡ ತಮ್ಮ 
ಸಮವಯಸ್ಥರ ಅಥವಾ ಒಡಹುಟ್ಟದವರ ಮೂಲಕ ಅವರು ಅಸಭ್ಯ 
ಭಾಷೆ, ಕೀಳು ತಮಾಷೆ ಮತ್ತು ಲೈಂಗಿಕ ವಿಷಯಗಳ ಬಧ್ದೆ ಕೆಲವು 
ಮಾಹಿತಿಗಳಗೆ ತೆರೆದುಕೊಳ್ಳುತ್ತಾರೆ. 


ಬಾಲ್ಯದ ಕೊನೆಯ ಹಂತ ಮುಗಿಯುವಷ್ಟರಲ್ಲ ಬಹುತೇಕ ಮಕ್ಕಳಲ್ಲ 
ಜನನೇಂದ್ರಿಯದ ಭಾಗದ್ಲ ಕೂದಲು ಬೆಳೆಯುವುದು, ಎತ್ತರ, 
ತೂಕ ಮತ್ತು ಶಾರೀರಿಕ ಸಂರಚನೆಂಯಲ್ಲ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


39 


40 


ಬದಲಾವಣಿಯಾಗುವುದು: ಮುಖದಲ್ಲ ಮೊಡವೆಗಳೇಕುವುದು 
ಮತ್ತು ಕೂದಲು ಬರುವುದು ಇತ್ಯಾದಿ ಪ್ರೌಢಾವಸ್ಥೆ 
ತಲುಪುತ್ತಿರುವುದನ್ನು ಸೂಚಿಸುವ ಸ್ಪಷ್ಟ ಲಕ್ಷಣಗಳು 
ಕಂಡುಬರತೊಡಗುತ್ತವೆ. ಹೆಣ್ಣುಮಕ್ಕಳಲ್ಲ ಇದನ್ನು ಅಮುಸರಿಸಿ 
ಖಯತುಸ್ರಾವ ಆರಂಭವಾದರೆ ಗಂಡುಮಕ್ಕಳಲ್ಲ ಸ್ತಪ್ನಸ್ಥಲನವು 
ಕಂಡುಬರುತ್ತದೆ. ದೇಹದ ಜೊತೆ ಜೊತೆಗೇ ಮಾನಸಿಕ 
ಸ್ಥಿತಿಯಲ್ಲಯೂ ಬದಲಾವಣಿಗಳು ಅನುಭವಕ್ಕೆ ಬರುವುದರಿಂದ 
ಕಿಶೋರಾವನ್ಥೆಯ ಬಹುತೇಕ ಮಕ್ಷಳಗೆ ತುಂಬಾ ಗೊಂದಲಮಯ 
ಹಾಗೂ ಪ್ರಕ್ನುಲ್ಬ ಸಮಯವಾಗಿರುತ್ತದೆ. ಸ್ನೇಹಿತರು. ಪುಸ್ತಕಗಳು. 
ವಿದ್ಯುನ್ಯಾನ ಮಾಧ್ಯಮಗಳು ಇತ್ಯಾದಿ ತಮಗೆ ಯಾವುದು 
ಅಮುಕೂಲಕರವಾಗಿರುತ್ತದೆಯೋ ಅಂತಹ ಹಲವಾರು 
ಮೂಲಗಳಂದ ಲೈಂಗಿಕ ವಿಚಾರಗಳ ಬಗ್ಗೆ ತಿಆದುಕೊಳ್ಳಲು ಅವರು 
ಸಕ್ರಿಯರಾಗತೊಡಗುತ್ತಾರೆ. ಕಿಶೋರಾವಸ್ಥೆಯ ಬೆಳವಣಿಗೆಯ 
ಭಾಗವಾಗಿ, ಅವರು ತಮ್ಮದೇ ಅಸ್ತಿತ್ವವನ್ನು ಸ್ಥಾಪಿಸಲು ಹಾಗೂ 
ತಂದೆತಾಂಖಂುರಿಂದ ತಮ್ಮನ್ನು ದೂರವಿರಿಸಿಕೊಳ್ಳಲು 
ಇಷ್ಟಪಡುತ್ತಾರೆ. ತಮ್ಮ ಸಮವಯಸ್ಸರೊಡನೆ ಹೆಚ್ಚು ಸಮಯ 
ಕಳೆಯುತ್ತಾರೆ ಹಾಗೂ ಆಗಾಗ ಭಿನ್ನ ಅಂಗಿಗಳೊಡನೆ 
ಆಕರ್ಷಣೆಗೊಳಗಾಗುತ್ತಾರೆ. ಖಾಸಗೀತನವನ್ನು ಬಯಸುತ್ತಾರೆ 
ಹಾಗೂ ತಮ್ಮನ್ನು ತಾವು ಅಂದಗೊಳಸಿಕೊಳ್ಳಲು ಬಹಳಷ್ಟು 
ಸಮಯವನ್ನು ವ್ಯಯುಸಬಹುದು. ರಸದೂತಗಳ (ಹಾರ್ಮೋನು) 
ವೈಪರೀತ್ಯ ಹಾಗೂ ಎರಡನೆಯ ಹಂತದ (ಪೌಢ, ಆನುಷಂಗಿಕ) 
ಲೈಂಗಿಕ ಲಕ್ಷಣಗಳ ಬೆಳವಣಿಗೆಯ ಕಾರಣ ಲೈಂಗಿಕ ಬಯಕೆ, 
ಪ್ರಚೋದನೆ ಹಾಗೂ ಉದ್ರೇಕಗಳ ಅನುಭವ ಅವರಿಗಾಗ 
ತೊಡಗುತ್ತದೆ. ಬೆಳೆಯುತ್ತಿರುವ ತಮ್ಮ ಶರೀರವನ್ನು 
ಶೋಧಿಸುತ್ತಿರುವಾಗಲೇ ತಮ್ಮ ಜನನಾಂಗಗಳ ಸ್ಪರ್ಶದ ಕಾರಣ ಪ್ರ- 
ಪ್ರಚೋದನೆಯು ತುಂಬಾ ಸುಖಕರ ಹಾಗೂ ಸಂತೃಪ್ತಿಕರ 
ಎನ್ನುವುದನ್ನು ಅವರು ಕಂಡುಕೊಳ್ಳುವ ಸಾಧ್ಯತೆಯಿರುತ್ತದೆ. 
ಕೆಲವರು ಇನ್ನೊಂದು ವ್ಯಕ್ತಿಯೊಡನೆ ಲೈಂಗಿಕ ಸಂಬಂಧವನ್ನು 
ಅನುಭವಿಸಲೆಂದು ಹುಡುಗ ಅಥವಾ ಹುಡುಗಿಯ ಸ್ನೇಹವನ್ನು 
ಹುಡುಕಿಕೊಳ್ಳಬಹುದು. 

ವಿಶೇಷ ಅಗತ್ಯವುಳ್ಳ ಮಕ್ಕಳಲ್ಲ ಲೈಂಗಿಕತೆ 


ಲೈಂಗಿಕ ಪ್ರಬುದ್ಧತೆ 

ಲೈಂಗಿಕ ಬೆಳವಣಿಗೆಯ ದೈಹಿಕ ಅಂಶಗಳು ವಿಶೇಷ ಅಗತ್ಯವುಳ್ಳ 
ಮಕ್ಕಳಲ್ಲ ಅವರ ಸಮವಯಸ್ಥ ಮಕ್ಕಕಲ್ಪರುವಂತೆಯೇ ಇರುತ್ತವೆ. 
ಅವರು ಲೈಂಗಿಕವಾಗಿ ಪ್ರಬುದ್ಧರಾದಂತೆಲ್ಲ ಅವರ ಶರೀರವೂ 
ಬೆಳೆಯುತ್ತದೆ ಮತ್ತು ಬದಲಾಗುತ್ತದೆ. ಆದರೆ. ವೈಕಲ್ಯಗಳನ್ನು 
ಹೊಂದಿರುವ ಕೆಲವು ಮಕ್ಷಳು. ಅವರಂತೆಯೇ ವೈಕಲ್ಯಗಳನ್ನು 
ಹೊಂದಿರದಿದ್ದರೂ ಸಾಮಾನ್ಯವಾಗಿ ಬೆಳವಣಿಗೆಂಯನ್ನು 
ಹೊಂದುತ್ತಿರುವ ಇನ್ನಿತರ ಸಮವಯಸ್ಥ ಮಕ್ಷಳಗಿಂತ ಬೇಗ 
ಪೌಢರಾಗುತ್ತಾರೆ ಹಾಗೂ ಅವರ ಈ ಪೌಢತೆಯ ಅವಧಿಯು 
ತಡವಾಗಿ ಪೂರ್ಣಗೊಳ್ಳುತ್ತದೆ. ಇನ್ನಿತರ ಬೆಳವಣಿಗೆಯ ಅಂಶಗಳಗೆ 
ಸಂಬಂಧಿಸಿದಂತೆ ತಮ್ಮ ಸಮವಯಸ್ಥರ ಸಮಕ್ಕೆ ಬರಲು ಅವರಿಗೆ 
ಸ್ವಲ್ಪ ಹೆಚ್ಚು ಸಮಯ ಹಿಡಿಯಬಹುದು. ವೈಕಲ್ಯಗಳನ್ನು 
ಹೊಂದಿರುವ ಮಕ್ಷಳಗೆ ಪ್ರೌಢಾವಸ್ಥೆಯು ಉ೪೬ದವರಿಗಿಂತ 
ಹೆಚ್ಚಲ್ಲದಿದ್ದರೂ ಅಷ್ಟೇ ಗೊಂದಲಮಯವಾಗಿರುತ್ತದೆ. 


ಹೆಣ್ಣು ಮಕ್ಕಳ ವಿಚಾರದಲ್ಲ ಖತುಸ್ರಾವದ ಕುರಿತಂತೆ ಪಾಲಕರು 
ಆತಂಕಕ್ಕೊಳಗಾಗುತ್ತಾರೆ ಹಾಗೂ ಬಹಳಷ್ಟು ಸಮಯದಲ್ಲ ಇದು 
ತಮಗೆ ಹಾಗೂ ತಮ್ಮ ಮಗು ಇಬ್ಬರಿಗೂ ಒಂದು ಹೊರೆಯೆಂದು 
ಭಾವಿಸುತ್ತಾರೆ. ಆದರೆ. ವೈಕಲ್ಯಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು 
ಖಯತುಸ್ರಾವವನ್ನು ಅತ್ಯಂತ ಸಹಜವಾಗಿ ವಸ್ತುತಃ ಸ್ವೀಕರಿಸುತ್ತಾರೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಎಂದು ಸಂಶೋಧನೆಯು ತೋರಿಸುತ್ತದೆ. ಅವರಿಗೆ ತಮ್ಮ 
ಶಾರೀರಿಕ ಸ್ವಚ್ಛತೆಯನ್ನು ನೋಡಿಕೊಳ್ಳಲು ಮತ್ತು ಪ್ವಂತದ ಕಾಳಜ 
ತೆಗೆದುಕೊಳ್ಳಲು ಹೆಚ್ಚುವರಿ ನೆರವು ಬೇಕಾದೀತು. ಮುಖ್ಯವಾಗಿ 
ಅವರಿಗೆ ಶಿಕ್ಷಣ. ಉದ್ದೇಶ ಪೂರ್ವಕ ಪ್ರಾಯೋಗಿಕ ತರಬೇತಿ. 
ಹಲವಾರು ರೀತಿಯ ಕೌಶಲಾಭವೃದ್ಧಿ ಅವಕಾಶಗಳನ್ನು ಒದಗಿಸುವ 


ಮೂಲಕ ಹಾಗೂ ಅವರು  ಪ್ವತಂತ್ರವಾಗಿ ಪ್ವ-ಅರೈಕೆ 
ಚಟುವಟಕೆಗಳಲ್ಲ ತೊಡಗಿಕೊಳ್ಳುವುದನ್ನು ಹೆಚ್ಚಸುವಂತಹ 
ಬಲವರ್ಧನೆಗಳ ಮೂಲಕ ಅವರು ತಮ್ಮ ಶಾರೀರಿಕ 


ಬದಲಾವಣೆಗಳನ್ನು ಸರಾಗವಾಗಿ ಸ್ತೀಕರಿಸುವಂತೆ ಮಾಡಬಹುದು. 


ಲೈಂಗಿಕತೆ ಮತ್ತು ಸಾಮಾಜಕ ಬೆಳವಣಿಗೆ 

ಸಾಮಾಜಕ ಬೆಳವಣಿಗೆಯು ಹೆಚ್ಚಾಗಿ ಅನುಭವಾತ್ಕಕವಾಗಿದ್ದು 
ವೈಕಲ್ಯಗಳರುವ ಮಕ್ಕಳು ಆ ನಿಟ್ಟನಲ್ಲ ಕಳೆದುಕೊಳ್ಳುವುದೇ ಹೆಚ್ಚು. 
ತಮ್ಯ ಇತಿಮಿತಿಗಳ ಕಾರಣ ಬೆಳೆಯುತ್ತಿರುವ ತಮ್ಮದೇ ವಯಸ್ಸಿನ 
ಇತರ ಸಾಮಾನ್ಯ ಮಕ್ಷಳಗೆ ಹೋಲಸಿದಾಗ ಅವರಿಗಿರುವ 
ಸಾಮಾಜಕ ಒಡನಾಟದ ಅವಕಾಶಗಳು ತುಂಬಾ ಕಡಿಮೆ ಇರುತ್ತವೆ. 
ಇದರಿಂದಾಗಿ, ಎಲ್ಲ ಮಕ್ಷಳೂ ಕಲಯಲೇೇಬೇಕಾದ ಅತಿ 
ಮುಖ್ಯವಾದ ಕಲಕೆಯ ಅನುಭವಗಳು ಅವರಿಗೆ ಸಿಗುವುದೇ ಇಲ್ಲ. 
ಲೈಂಗಿಕತೆಯ ಅಭಿವ್ಯಕ್ತಿಯನ್ನು ನಿಯಂತ್ರಿಸುವ ಸೂಕ್ಷ 
ಸಾಮಾಜಕ ನಿಯಮಗಳ ಬಣ್ಣೆ ಅವರು ಪರಿಸರದಿಂದ 
ಸುಕುಹುಗಳನ್ನು ಪಡೆದುಕೊಂಡಿಲ್ಲದಿರಬಹುದು. ಲೈಂಗಿಕ ಕ್ರಿಯೆಗೆ 
ಸಂಬಂಧಿಸಿದ ವಿಚಾರ ಮತ್ತು ಲೈಂಗಿಕತೆಯ ಕುರಿತು 
ಸಮವಯಸ್ಥರು ಮತ್ತು ಸ್ನೇಹಿತರಿಂದ ಅವರು ಕಲಯಲು 
ಆಗುವುದಿಲ್ಲ. ಆದ್ದರಿಂದ ಅವರಿಗೆ ತಿಆದಿರುವುದು ಕಡಿಮೆ. ಇದು 
ಆಗಾಣ್ದೆ ಅವರು ಮುಜುಗರ ಅನುಭವಿಸುವಂತೆ ಮಾಡುತ್ತದೆ. 


ಅಲ್ಲದೇ ಅವರ ಲೈಂಗಿಕತೆಯ ಅಭಿವ್ಯಕ್ತಿಯು ಅಸಮಂಜಸ- 
ವಾದುದು ಹಾಗೂ ಅವರ ಸುತ್ತಮುತ್ತಲೂ ಇರುವವರಿಗೆ 
ಸಮಸ್ಕಾತೃಕವಾದುದು ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ. 
ಸಾಮಾಜಕ ನಿರ್ಣಯಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಆಗದ 
ಕಾರಣ, ನಿರ್ದಿಷ್ಟವಾಗಿ ಕೆಲಪೊಂದು ರೀತಿಯಲ್ಲ ಎಲ್ಲರೆದುರಿಗೆ 
(ಸಾರ್ವಜನಿಕವಾಗಿ) ಹಾಗೆ ವರ್ತಿಸಬಹುದೇ ಅಥವಾ ಒಬ್ಬರೇ 
ಇರುವಾಗಷ್ಟೇ (ಏಕಾಂತದಲ್ಲ) ಹಾಗೆ ವರ್ತಿಸಬೇಕೇ ಎಂದು 
ಆಲೋಚಿಸುವ ಸಾಮರ್ಥ್ಯ ಅವರಿಗೆ ಅಷ್ಟಾಗಿ ಇರುವುದಿಲ್ಲ. 
ಆದ್ದರಿಂದ. ಲೈಂಗಿಕತೆಯನ್ನು ಆರೋಗ್ಯಕರ ರೀತಿಯಲ್ಲ 
ವ್ಯಕ್ತಪಡಿಸುವ ಮೂಲಕ ಪಡೆಯಬೇಕಿದ್ದ ಸುಖ ಮತ್ತು ಸಂತೃಪ್ಪಿಯ 
ಬದಲಾಗಿ. ವೈಕಲ್ಯವನ್ನು ಹೊಂದಿರುವ ಮಕ್ನಳು ಮತ್ತು 
ಹದಿವಯಸ್ಸಿನವರು ಹೆಚ್ಚನ ಬಾರಿ ಗದರಿಕೆಗೆ ಒಳಗಾಗುತ್ತಾರೆ ಹಾಗೂ 
ತಮ್ಮ ಸಾಮಾಜಕ ಲೈಂಗಿಕ ವರ್ತನೆಗಳು ಅಸಮಂಜಸ ಎಂಬ 


ಭಾವನೆಯಲ್ಲ ಅವರು ವಾಚಿಕೆ, ಅವಮಾನಗಳನ್ನು 
ಅನುಭವಿಸುವಂತೆ ಮಾಡಲಾಗುತ್ತದೆ. 
ಲೈಂಗಿಕ ವರ್ತನೆಗಳು 


ವೈಕಲ್ಯಗಳನ್ನು ಹೊಂದಿರುವ ಕಿಶೋರಾವಸ್ಥೆಯ ಮಕಳು 
ರಸದೂತಗಳ ಬದಲಾವಣಿ ಮತ್ತು ಲೈಂಗಿಕ ಭಾವನೆಗಳನ್ನು 
ಅನುಭವಿಸಲು ಅಥವಾ ಅದಕ್ಕೆ ಸ್ಪಂದಿಸಲು ಆರಂಣಸಿದಾಗ 
ಪಾಲಕರು ಮತ್ತು ವೃತ್ತಿಪರರು ಬಹಳಷ್ಟು ಬಾರಿ 
ವಿಚಆತರಾಗುತ್ತಾರೆ ಹಾಗೂ ಗೊಂದಲಕ್ಕೊಳಗಾಗುತ್ತಾರೆ. ಇಂತಹ 
ನಡವಳಕೆ ಅಥವಾ ವರ್ತನೆಗಳು ಕಂಡುಬರುತ್ತಿರುವುದನ್ನು 
ನೋಡಿ ಅವರ ಮನಸ್ಸಿಗೂ ಕೂಡ ನೋವಾಗುತ್ತದೆ. ಹದಿಹರೆಯದ 
ಬಹಳಷ್ಟು ಮಕ್ಕಳು ಮುಷ್ಟಿ ಮೈಥುನದ (ಹಸ್ತಮೈಥುನ) ಮೂಲಕ 
ತಮ್ಮದೇ ಆದ ಲೈಂಗಿಕ ಕ್ರಿಯೆಗಳ ಬಗೆ ಅರಿಯುವುದು ಸ್ವಾಭಾವಿಕ 


ಅಥವಾ ಸಹಜ ನಡವಳಕೆಯಾಗಿದ್ದು ವೈಕಲ್ಯಗಳನ್ನು ಹೊಂದಿರದ 
ಬಹುತೇಕ ಮಕ್ಷಳು ಸಾಧಾರಣವಾಗಿ ಬಾಲ್ಯ ಹಾಗೂ ಕಿಶೋರಾವನ್ಥೆ 
ಯುದ್ಧಕ್ಕೂ ಇದರಲ್ಪ ವಿವಿಧ ಪಮಾಣದಲ್ಲ ತೊಡಗಿಕೊಂಡಿರುತ್ತಾರೆ. 
ಅವರು ಅದನ್ನು ಬೇರೆಯವರಿಂದ ಯಶಸ್ವಿಯಾಗಿ ಅಡಗಿಸಿಕೊಳ್ಳಲು 
ಕಲಅಯುವುದರಿಂದ ಅದ ಯಾರ ಗಮನಕ್ಕೂ ಬರುವುದೇ ಇಲ್ಲ. 
ತಮ್ಮ ಸುತ್ತಮುತ್ತಲೂ ಇರುವ ಪೌಢವಯಸ್ಸರ ಪ್ರತಿಕ್ರಿಯೆಗಳ 
ಆಧಾರದ ಮೇಲೆ ಯಾವ ವರ್ತನೆಯು ಒಪ್ಪಿತವಾಗುತ್ತದೆ 
ಎನ್ನುವುದನ್ನು ಅವರು ಬಹಳ ಬೇಗ ಕಅತುಬಡುತ್ತಾರೆ. ಸಮಯ 
ಸರಿದಂತೆ, ಲೈಂಗಿಕ ವರ್ತನೆಯ ಅಭಿವ್ಯಕ್ತಿಗಳು ಹೆಚ್ಚು ಹೆಚ್ಚು 
ಗುಪ್ತಪ್ಪರೂಪವನ್ನು ಪಡೆದುಕೊಳ್ಳುತ್ತವೆ. ಆದರೆ ವೈಕಲ್ಯಗಳನ್ನು 
ಹೊಂದಿರುವ ಮಕ್ಕಳಗೆ ಇತರರ ಎದುರಿನಲ್ಲಿ ಯಾವ ರೀತಿ 
ವರ್ತಿಸಬಾರದು ಮತ್ತು ಯಾವ ರೀತಿ ವರ್ತಿಸಬಹುದು 
ಎಂಬುದನ್ನು ಕಅಸಬೇಕಾಗುತ್ತದೆ. ವೈಕಲ್ಯಗಳನ್ನು ಹೊಂದಿರುವ 
ಮಕ್ಷಳಲ್ಪ ಲೈಂಗಿಕ ವರ್ತನೆಗಳು ಹೆಚ್ಚು ಕಂಡುಬರಲು ಇರುವ 
ಕಾರಣಗಳಕಲ್ಪ್ಲ ಇದೂ ಒಂದು. 


ಖಾಸಗೀತನ/ಏಕಾಂತ 

ವೈಕಲ್ಯಗಳನ್ನು ಹೊಂದಿರುವ ಮಕ್ಕಳನ್ನು. ಶೌಚಾಲಯಕ್ಕೆ 
ಹೋಗುವ, ಸ್ಥಾನ ಮಾಡುವ ಹಾಗೂ ಬಟ್ಟೆ ಬದಲಸುವಂತಹ 
ಹ್ಟಯಂ ಆರೈಕೆಯ ಚಟುವಟಕೆಗಳಗೆ ದೀರ್ವ೯ಕಾಲೀನ ನೆರವು 
ಅಗತ್ಯವಿರುವವರನ್ನು ನೋಡಿಕೊಳ್ಳಲು/ನಿಗಾ ವಹಿಸಲು 
ನಿಯೋಜಸಲ್ಪಟ್ಟ ವ್ಯಕ್ತಿಗಳು ಕೆಲವು ಬಾರಿ ಅತೀ ಕಾಳಜ (ರಕ್ಷಣೆ 
ನೀಡುವವರಾಗಿದ್ದು) ವಹಿಸುವವರಾಗಿದ್ದು ಅವರನ್ನು ಚಿಕ್ಕ ಮಕ್ಕಳಂತೆ 
ಪರಿಗಣಿಸಬಹುದು. ಕಾಕಜಯ ಕಾರಣ ಅವರು ಸದಾ ಆ ಮಕ್ಷಳ 
ಸುತ್ತಮುತ್ತಲೇ ಇದ್ದು ಅವರ ಚಟುವಟಕೆಗಳನ್ನು ಗಮನಿಸುತ್ತಿರ- 
ಬಹುದು. ಇದರಿಂದ ಮಗುವಿಗೆ ಏಕಾಂತ ಅಥವಾ ಖಾಸಗೀ 
ಸಮಯ ಎನ್ನುವುದೇ ಸಿಗದಂತಾಗಬಹುದು. ಸೆರೆಬ್ರಲ್‌ ಪಾಲಯ 
ಜೊತೆಗೆ ಅದಕ್ಕೆ ಸಂಬಂಧಿಸಿದ ವಾಕ್‌ ಸಮಸ್ಯೆಗಳನ್ನೂ ಹೊಂದಿದ್ದ 
ಹುಡುಗನೊಬ್ಬ ತನ್ನ ತಾಯುಯು ಸದಾ ತನ್ನ ಸುತ್ತಮುತ್ತಲೇ 
ಇರುವುದರಿಂದ ತಾಮ ಬೇಸತ್ತಿರುವುದಾಗಿ ನನಗೆ 
ಸಂದೇಶವೊಂದನ್ನು ಬರೆದಿದ್ದ. ಅವಳು ಬಚ್ಚಲುಮನೆಗೆ ಹೋದ 
ಸಮಯಪೊಂದೇ ಆತನಿಗೆ ಒಬ್ಬಂಟಯಾಗಿರಲು ಸಿಗುವ 
ಸಮಯವಾಗಿತ್ತು. ಏಕೆಂದರೆ, ಅವನು ಶೌಚಾಲಯಕ್ಕೆ 
ಹೋಗುವಾಗಲೂ ಅವನಿಗೆ ಸಹಾಯ ಮಾಡಲೆಂದು ಅವಳು ಅವನ 
ಜೊತೆಗೇ ಇರುತ್ತಿದ್ದಳು. 


ಬೆಳೆಯುತ್ತಿರುವ ತಮ್ಮ ಮಕ್ಕಳಗೆ ಪ್ರತಿದಿನ ಏಕಾಂತದಲ್ಲಿ 
ಅವರು ಒಂದಿಷ್ಟು ಸಮಯ ಕಳೆಯಲು ಅನುವು ಮಾಡಿ- 
ಕೊಡುವಂತೆ ಪಾಲಕರನ್ನು ಪ್ರೋತ್ಲಾಹಿಸಬೇಕು. ಏಕೆಂದರೆ, 
ಇದು ಬೆಳವಣಿಗೆಯ ಅಗತ್ಯಗಳಲ್ಲೊ೦ದು. ಅದರಲ್ಲಯೂ 
ವಿಶೇಷವಾಗಿ ಕಿಶೋರಾವಸ್ಥೆಯಲ್ಲ ಇದರ ಅಗತ್ಯ ಹೆಚ್ಚೇ 
ಇದೆ. ನಿಯಮಿತವಾಗಿ ತಮ್ಮದೇ ಆದ ಏಕಾಂತದಲ್ಲಿ 
ಸಮಯವನ್ನು ಕಳೆಯಲು ಅವಕಾಶಮಾಡಿಕೊಡುವುದರಿಂದ 
ಅವರಿಗೆ ತಮ್ಮ ಲೈಂಗಿಕತೆಯನ್ನು ಸುರಕ್ಷಿತವಾಗಿ ಶೋಧಿಸಿ- 
ಕೊಳ್ಳಲು ಹಾಗೂ ಇತರರೆದುರಿಗೆ ಅವರು ಅಸಮಂಜಸ 
ರೀತಿಂಶುಲ್ಲ ವರ್ತಿಸುವುದನ್ನು ಕಡಿಮೆ ಮಾಡಲು 
ಸಾಧ್ಯವಾಗುತ್ತದೆ.ಮಗುವಿಣೆ ಪ್ರತ್ಯೇಕ ಕೋಣಿಯನ್ನು 
ಒದಗಿಸಲು ಪಾಲಕರಿಗೆ ಸಾಧ್ಯವಾಗದಿದ್ದಲ್ಲ. ಅವರ 
ಹಾಸಿಗೆಯನ್ನು ಪರದೆಯಿಂದ ಮರೆಮಾಡಬಹುದು. 
ವೈಕಲ್ಯಗಳನ್ನು ಹೊಂದಿರುವ ಮಕ್ಕಳು ಭವಿಷ್ಯದಲ್ಲ ಹೆಚ್ಚನ 


ಪ್ರಬುದ್ಧತೆಯನ್ನು ಮತ್ತು ಪ್ಪತಂತ್ರ ಬದುಕನ್ನು ಹೊಂದು- 
ವಂತಾಗಲು ಪಾಲಕರು ತಮ್ಮ ಮಕ್ಕಳ ಅಗತ್ಯಗಳಿಗೆ 
ಹಿತಕರವಾಗಿ ಸ್ಪಂದಿಸುವ ನಿಟ್ಟನಲ್ಲ ಬೇಕಾದ ಕ್ರಮಗಳನ್ನು 
ಕೈಗೊಳ್ಳುವುದು ಹಾಗೂ ಆ ದಿಸೆಯಲ್ಲ ಹೆಜ್ಜೆಗಳನ್ನಿಡುವುದು 
ತುಂಬಾ ಮುಖ್ಯ. 


ನಿತ್ಯ ಜೀವನದಲ್ಲ ಲೈಂಗಿಕ ಅಭವ್ಯಕ್ತಿ 

ಚಿಕ್ಕ ಮಕ್ಕಳೂ ಕೂಡ ದಿನನಿತ್ಯದ ತಮ್ಮ ಬದುಕಿನಲ್ಲ ತಾವು ಏನನ್ನು 
ಧರಿಸಲು ಬಯಸುತ್ತೇವೆ, ಕೂದಲನ್ನು ಯಾವ ಶೈಅಯಲ್ಲಿ 
ಬಾಚಿಕೊಳ್ಳಲು ಇಷ್ಟಪಡುತ್ತೇವೆ ಎಂಚತ್ಯಾದಿ ಚಿಕ್ಕ ಪುಟ್ಟ 
ನಿರ್ಧಾರಗಳನ್ನು ಮಾಡುತ್ತಾರೆ ಮತ್ತು ತಮ್ಮನ್ನೇ ತಾವು 
ಸಮರ್ಥಿಸಿಕೊಳ್ಳುತ್ತಾರೆ. ಆದರೆ ಅದೇ ಸಣ್ಣಪುಟ್ಟ ಆಯ್ದೆಗಳನ್ನು 
ಮಾಡುವ ಸ್ವಾತಂತ್ಯವನ್ನು ವೈಕಲ್ಯಗಳರುವ ಮಕ್ಷಳಗೆ 
ನಿರಾಕರಿಸಲಾಗುತ್ತದೆ. ಅವರನ್ನು ನೋಡಿಕೊಳ್ಳುವವರೇ ಈ 
ಆಯ್ಕೆಗಳನ್ನು ಮಾಡಿಬಡುತ್ತಾರೆ. ವೈಕಲ್ಯಗಳನ್ನು ಹೊಂದಿರುವ 
ಬಹುತೇಕ ಹೆಣ್ಣುಮಕ್ಕಳ ಕೂದಲನ್ನು ಕತ್ತರಿಸಿ, ಚಿಕ್ಷದಾಗಿಸ- 
ಲಾಗುತ್ತದೆ. ಕೂದಲ ನಿರ್ವಹಣಿ ಸುಲಭವಾಗುತ್ತದೆ ಅಥವಾ ಅವರು 
ಹೆಚ್ಚು ಆಕರ್ಷಕವಾಗಿ ಕಾಣಬಾರದು ಇತ್ಯಾದಿ ಕಾರಣಗಳಂ೦ದಾಗಿ 
ಹಾಗೆ ಮಾಡುವುದು ಅವರನ್ನು ನೋಡಿಕೊಳ್ಳುವವರಿಗೆ 
ಅನುಕೂಲವಾಗುತ್ತದೆ. ಇಂತಹ ಕ್ರಮಗಳು, ತಮ್ಮ ಮಕ್ಕಳು 
ಅನಗತ್ಯವಾಗಿ ಇತರರ ಗಮನವನ್ನು ಸೆಕೆಯದಂತೆ ಕಾಪಾಡಲು 
ಹಾಗೂ ಅವರು ಯಾವುದೇ ದಮರುಪಯೋಗಗಳಗೆ 
ಬಅಯಾಗುವುದನ್ನು ತಡೆಯಲು ಸಹಕಾರಿ ಎಂಬುದು ಅವರ 
ಆಶಯವಾಗಿರುತ್ತದೆ. ವೈಕಲ್ಯಗಳರುವ ಮಕ್ನಳಗೆ ಬಹುತೇಕ 
ಸಮಯಗಳಕಲ್ಲ ಸಾದಾ ಉಡುಪನ್ನೇ ತೊಡಿಸಲಾಗುತ್ತದೆ. ಏಕೆಂದರೆ 
ತೊಡುವ ಬಟ್ಟೆಯಿಂದ ಅವರಿಗೆ ಯಾವ ವ್ಯತ್ಯಾಸವೂ ಆಗದು 
ಎಂಬುವುದು ಆರೈಕೆ ಮಾಡುವವರ ಭಾವನೆ. 


ವೈಕಲ್ಯವೊಂದರ ಉಪಸ್ಥಿತಿಯೇ ಅವರ ಆರೋಗ್ಯಕರ ಲೈಂಗಿಕ 
ಅಸ್ಮಿತೆಯ ಬೆಳವಣಿಗೆಗೆ, ಭರವಸೆಗೆ, ವಿಶ್ವಾಸಕ್ಕೆ. ಆಸೆ ಆಕಾಂಕ್ಷೆ. 
ಕೆಲಸಕಾರ್ಯಗಳಜಗೆ ಮತ್ತು ಅವರು ಇಷ್ಟಪಟ್ಟರೆ ಭವಿಷ್ಯದಲ್ಲ 
ಸಂಗಾತಿಯನ್ನು ಹುಡುಕಿಕೊಳ್ಳುವ ಸಾಮರ್ಥ್ಯದ ಮೇಲೆ ಕೂಡ 
ಪರಿಣಾಮ ಜೀರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಡಬೇಕು. 
ವೈಕಲ್ಯವನ್ನು ಹೊಂದಿರುವ ಮಕ್ಕಳಗೆ ಮತ್ತು ಹದಿಹರೆಯದವರಿಗೆ 
ಸಾಧ್ಯವಾದಷ್ಟೂ ತಮಗೆ ಮುಖ್ಯವಾದ ಸಂಗತಿಗಳ ಬಗ್ಗೆ ತಾವೇ 
ತೀರ್ಮಾನವನ್ನು ತೆಗೆದುಕೊಳ್ಳುವುದನ್ನು ಕಲಸಬೇಕು. ಪಾಲಕರು, 
ಆರೈಕೆ ಮಾಡುವವರು ಹಾಗೂ ವೃತ್ತಿಪರರು ವೈಕಲ್ಯವನ್ನು 
ಹೊಂದಿರುವ ಮಕ್ಷಳ ಹಕ್ಕುಗಳನ್ನು ಹತ್ತಿಕ್ನುವ ಬದಲು. ಬಲಪಡಿಸುವ 
ನಿಟ್ಟನಲ್ಲ ಕೆಲಸ ಮಾಡಬೇಕು. 


ಲೈಂಗಿಕ ದುರುಪಯೋಗ 

ವೈಕಲ್ಯಗಳರದ ಮಕ್ಷಳಗಿಂತ ವೈಕಲ್ಯಗಳರುವ ಮಕ್ಷಳು ಲೈಂಗಿಕ 
ದುರುಪಯೋಗಕ್ಕೆ ಐಲಅಯಾಗುವ ಸಾಧ್ಯತೆ ಎರಡು ಪಟ್ಟು ಜಾಸ್ತಿ 
ಎಂದು ಹಲವಾರು ಸಂಶೋಧನೆಗಳು ವರದಿ ಮಾಡಿವೆ. ಈ ಕೆಳಗಿನ 
ಕಾರಣಗಳು ಅದನ್ನು ವಿವರಿಸುತ್ತವೆ. 


ನಿಕಟ ಆರೈಕೆಗಾಗಿ ದಿನನಿತ್ಯ ಬೇರೆಯವರ ಮೇಲೆ 
ಅವಲಂಬಸಿರುವುದರಿಂದ ಅವರಿಗೆ ತಮ್ಮ ದೇಹದ ಮೇಲಅನ 
ಒಡೆತನದ ಹಿಡಿತವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಆರೈಕೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


42 


ಮಾಡುವವರು. ಅವರ ಅನುಮತಿಯನ್ನೂ ಪಡೆಯದೆ ಅಥವಾ 
ಅವರಿಗೆ ಯಾವ ಆಯ್ಲ್ದೆಯನ್ನೂ ನೀಡದೆ ಅವರನ್ನು ನಿತ್ಯವೂ 
ನಿಕಟವಾಗಿ ಪ್ಪರ್ಶಿಸುತ್ತಿರುತ್ತಾರೆ ಮತ್ತು ಹೆಚ್ಚಿನ ಬಾರಿ ಅವರ ಸಭ್ಯತೆ 
ಹಾಗೂ ಘನತೆಯ ಬಣ್ಣೆ ಯೋಚಿಸುವುದೂ ಇಲ್ಲ. ದಮರ- 
ದೃಷ್ಣವಶಾತ್‌. ಇದರಿಂದಾಗಿ, ಮಕ್ಷಳಗೆ ತಮ್ಮನ್ನು ಯಾರಾದರೂ 
ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಲ್ಲ. ಅದನ್ನು ಗುರುತಿಸುವುದೂ 
ಕಷ್ಟವಾಗುತ್ತದೆ. 


ಹಲವಾರು ಸಂದರ್ಭಗಳಲ್ಲ ಹಲವಾರು ಆರ್ಯಕೆದಾರರು ಅವರ 
ನಿಗಾವಹಿಸುವ ಸಾಧ್ಯತೆಗಳರುತ್ತವೆ. ಇದರರ್ಥ. ಅನೇಕರು ಅನೇಕ 
ರೀತಿಯಲ್ಲ ಬೇರೆ ಬೇರೆ ಕಾರಣಗಳಗಾಗಿ ಅವರನ್ನು ಪ್ರರ್ಶಿಸುತ್ತಾರೆ. 


ಕೆಲವೊಮ್ಮೆ ಅವರ ಅಸಮಂಜಸವಾದ ಸಾಮಾಜಕ ಕೌಶಲಗಳು 
ಹಾಗೂ ತೀರ್ಮಾನಿಸುವ ಶಕ್ತಿಯಲ್ಲನ ಕೊರತೆಗಳು ಅವರನ್ನು 
ಶೋಷಣೆಗೊಳಗಾಗುವ ಸನ್ನಿವೇಶಕ್ಕೆ ದೂಡಬಹುದು. ಪಾಲಕರು 
ಮತ್ತು ಆರ್ಯಕೆದಾರರು ಲೈಂಗಿಕ ದುರುಪಯೋಗದ ಭಯದಿಂದಾಗಿ 
ಅವರನ್ನು ಮೇಲ್ವಚಾರಣೆಯಿಲ್ಲದ ಯಾವುದೇ ಸಾಮಾಜಕ 
ಸಂಪರ್ಕಗಳಂದ ದೂರವಿಟ್ಟು ರಕ್ಷಿಸಲು ಪ್ರಯತ್ನಿಸಬಹುದು. ಆ 
ಮೂಲಕ ತಮಗರಿವಿಲ್ಲದಂತೆಯೇ ಸಾಮಾಜಕ ಕೌಶಲಗಳನ್ನು 
ಬೆಳೆಸಿಕೊಳ್ಳಲು ಹಾಗೂ ಸಮಂಜಸವಾದ ವೈಯಕ್ತಿಕ ಗಡಿ 
ರೇಖೆಗಳನ್ನು ರೂಪಿಸಿಕೊಳ್ಳಲು ಅವರಿಗೆ ಒದಗುವ ಬಹುಮುಖ್ಯ 
ಅವಕಾಶಗಳ೦ದ ಅವರನ್ನು ವಂಚಿತರನ್ನಾಗಿಸುತ್ತಾರೆ. 


ಅವರಿಗೆ ತಮ್ಮ ವೈಕಲ್ಯಗಳ ಕಾರಣ ಸಹಾಂರುವನ್ನು 
ಪಡೆದುಕೊಳ್ಳಲು ಅಥವಾ ದೌರ್ಜನ್ಯವನ್ನು ವರದಿಮಾಡಲು 
ಆಗದಿರಬಹುದು. ಬಹಳಷ್ಟು ಸಂದರ್ಭಗಳಲ್ಲ ಮಕ್ಷಳು 
ದೌರ್ಜನ್ಯವನ್ನು ವರದಿ ಮಾಡುವುದಿಲ್ಲ ಅಥವಾ ದೂರು 
ಸಲ್ಲಸುವುದಿಲ್ಲ. ಏಕೆಂದರೆ, ಅವರಿಗೆ ಏನು ಹೇಳಬೇಕೆಂಬುದೇ 
ತಿಆದಿರುವುದಿಲ್ಲ. 


ದೌರ್ಜನ್ಯ ಅಥವಾ ದುರುಪಯೋಗದಿಂದ ತಮ್ಮನ್ನು ತಾವು 
ರಕ್ಷಿಸಿಕೊಳ್ಳುವ ತಂತ್ರಗಳು ಅವರಿಗೆ ಗೊತ್ತಿರುವುದಿಲ್ಲ. 


ವೈಕಲ್ಯಗಳನ್ನು ಹೊಂದಿರುವ ಮಕ್ಷಳಗೆ ತುಂಬಾ 
ಚಿಕ್ಕವಯಸ್ಸಿನಿಂದಲೇ ಹೇಳದ್ದನ್ನು ಕೇಳಲು ಮತ್ತು ಅನುಸರಿಸಿ- 
ಕೊಂಡು ಹೋಗಲು ಕಅಸಲಾಗಿರುತ್ತದೆ. ಹೇಳದ್ದನ್ನು 
ಮಾಡುವುದು ಅವರಿಗೆ ಅಭ್ಯಾಸವಾಗಿ ಹೋಗಿರುತ್ತದೆ. ಅವರಿಗೆ 
ಖೇಡ, 'ಇಲ್ಲ' ಎ೦ದು ಹೇಳಲು ಕಲಸಿರುವುದೇ ಇಲ್ಲ. 


ಈ ಕಾರಣಗಳು ಆರೈಕೆದಾರರು ತಮ್ಮ ಮಕ್ಕಳ ಒಳತಿನ ದೃಷ್ಟಿಯುಂದ 
ಕಆಯಬೇಕಾದ ಮತ್ತು ಮರೆಯಬೇಕಾದ ಕೆಲವು ಸಂಗತಿಗಳನ್ನು 
ಬೆಳಕಿಗೆ ತರುತ್ತವೆ. ಅವರು ಹೊಂದಿರುವ ವೈಕಲ್ಯಗಳ 
ಪ್ರಮಾಣವನ್ನು ಆಧ್‌ರಿಸಪಿ, ಮಕ್ನಳು ತಮ್ಮ ದೇಹವನ್ನು 
ದೃಢಪೂರ್ವಕವಾಗಿ ರಕ್ಷಿಸಿಕೊಳ್ಳಲು ಮತ್ತು ಅದಕ್ಕೆ ಅಡ್ಲಿಯುಂಬಾದ 
ಯಾವುದೇ ಸಂದರ್ಭದಲ್ಲ ಅದನ್ನು ಗುರುತಿಸಿ, ತಾವು 
ವಿಶ್ವಾಸವಿಟ್ಟರುವ ಹಿರಿಯರಿಗೆ ವರದಿ ಮಾಡಲು ಕಲಅಯಬಹುದು. 
ಉದ್ದೇಶಪೂರ್ವಕವಾಗಿ ಕಅಸಿದಾಗಷ್ಟೇ ಅವರು ಕಲಯಬಲ್ಲರು. 
ವಿಶ್ವಸಂಸ್ಥೆಯ, 'ಮಗುವಿನ ಹಕ್ನುಗಕ ಮೇಲಅನ ಸಮಾವೇಶ'ವು 


(Convention on the Rights of the Child) ಪುಲಭದಲ್ಲ 
ಲಭ್ಯವಿರುವ ಸೂಕ್ತವಾದ ಶಿಕ್ಷಣ. ಮಾರ್ಗದರ್ಶನ, ಬೆಂಬಲ ಹಾಗೂ 
ಆಟದ ಅವಕಾಶಗಳನ್ನು ಪಡೆದುಕೊಳ್ಳಲು ಎಲ್ಲಾ ಮಕ್ಷಳೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಬಾಧ್ಯಫ್ನರಾಗಿದ್ದಾರೆ (ಹಕ್ಕನ್ನು ಹೊಂದಿದ್ದಾರೆ) ಎಂದು ಹೇಳದೆ. 
ಅವರು ತಮ್ಮ ಮಾತು ಕೇಳಲ್ಲಡುವ ಮತ್ತು ಇತರರ ಮಾತನ್ನು 
ಕೇಳಸಿಕೊಳ್ಳುವ, ಗೌರವಿಸಲ್ಪಡುವ ಹಾಗೂ ಶೋಷಣೆ, 
ದೌರ್ಜನ್ಯಗಳ೦ದ ರಕ್ಷಿಸಲ್ಪ್ಲಡುವ ಹಕ್ಕನ್ನು ಹೊಂದಿದ್ದಾರೆ. 


ಲೈಂಗಿಕ ಆರೋಗ್ಯ ಶಿಕ್ಷಣ 

ವೈಕಲ್ಯಗಳನ್ನು ಹೊಂದಿರುವ ಮಕ್ಕಳ ಜೀವನದಲ್ಲ ಪ್ರಮುಖ 
ಭಾಗೀದಾರರೆಂದರೆ ಪಾಲಕರು ಮತ್ತು ಶಿಕ್ಷಕರು. ತಮ್ಮ ಮಕ್ಷಳಗೆ 
ಲೈಂಗಿಕತೆಯನ್ನು ಕುರಿತು ತಿಆಸಿಕೊಡುವ ವಿಷಯದಲ್ಲ ಪಾಲಕರು 
ಜವಾಬ್ದಾರಿಯುತ ಸ್ಥಾನದಲ್ಲದ್ದಾರೆ. ಆದರೆ ತಮ್ಮ ಮಕ್ಷಳು 
ಹೊಂದಿರುವ ವೈಕಲ್ಯಗಳಗೆ ಸಂಬಂಧಿಸಿದಂತೆ ಇನ್ನಿತರ 
ಅಂಶಗಳಲ್ಲ ಅವರು ಎಷ್ಟು ಮುಳುಗಿ ಹೋಗಿರುತ್ತಾರೆಂದರೆ, ಅವರಲ್ಲ 
ತಮ್ಮ ಮಗುವಿಗೆ ಈ ಕುರಿತು ಸಮರ್ಪಕ ರೀತಿಯಲ್ಲ ತಿಅಸಿ 
ಹೇಳಲು ಬೇಕಾದ ಜ್ಞಾನ, ಮಾಹಿತಿ ಅಥವಾ ಕೌಶಲಗಳ ಕೊರತೆ 
ಇರಬಹುದು. ಜೊತೆಗೆ, ತಮ್ಮ ಮಗುವಿನೊಡನೆ ಲೈಂಗಿಕತೆಯ ಬಣ್ಣೆ 
ಚರ್ಚಿಸಲು ಅವರಿಗೆ ಮುಜುಗರ ಉಂಟಾಗಬಹುದು. ಆಗ ಅವರು, 
ಬಹುತೇಕ ಸಂದರ್ಭದಲ್ಲ ಶಿಕ್ಷಕರ ನೆರವನ್ನು ನಿರೀಕ್ಷಿಸುತ್ತಾರೆ. 
ಆದ್ದರಿಂದ ಸಾಧಾರಣವಾಗಿ, ಶಿಕ್ಷಕರು ಮತ್ತು ಶಾಲೆಗಳು ಲೈಂಗಿಕ 
ಆರೋಗ್ಯ ಶಿಕ್ಷಣವನ್ನು ನೀಡುವುದಕ್ಷಾಗಿ ಸುಸಜ್ಜತರಾಗಿರಬೇಕಿದೆ. 
UNESCO (ಸಂಯುಕ್ತ ರಾಷ್ಟ್ರಗಳ ಶೈಕ್ಷಣಿಕ, ಸಾಮಾಜಕ ಮತ್ತು 
ಸಾಂಸ್ಕೃತಿಕ ಸಂಘ) ಆರೋಗ್ಯ ಮತ್ತು ಸ್ವಾಸ್ಟ್ಯಕ್ಲಾಗಿ ಶಿಕ್ಷಣ 
(Strategy on Education for Health and Wellbeing) ಎನ್ನುವ 
ವಿಷಯದ ಕುರಿತಾದ ಕಾರ್ಯನೀತಿಯಲ್ಲ. ಉತ್ತಮ ಗುಣಮಟ್ಟದ. 
ಶಾಲಾ ಆಧಾರಿತ, ಸಮದ್ರ ಸ್ವರೂಪದ ಲೈಂಗಿಕತೆಯ ಶಿಕ್ಷಣವು 
ಅತ್ಯಗತ್ಯ ಎಂಬುದನ್ನು ವಿಶೇಷವಾಗಿ ಉಲ್ಲೇಖಸಲಾಗಿದೆ. ಇಂತಹ 
ಶಿಕ್ಷಣವು ಯುಕ್ತ ಜ್ಞಾನವನ್ನು ಹೆಚ್ಚಿಸುತ್ತದೆ. ಸಕಾರಾತೃಕ ಧೋರಣೆ 
ಮತ್ತು ಮೌಲ್ಯಗಳನ್ನು ವರ್ಧಿಸುತ್ತದೆ ಹಾಗೂ ಮಾಹಿತಿಯುಕ್ತ 
ಆಯ್ದೆಗಳನ್ನು ಮಾಡುವ ಕೌಶಲವನ್ನು ಬೆಳೆಸುತ್ತದೆ. ಸಮಗ್ರವಾದ 
ಲೈಂಗಿಕತೆಯ ಶಿಕ್ಷಣವನ್ನು. "ವಯಸ್ಸಿಗನುಗುಣವಾಗಿ, 
ಸಾಂಸ್ಕೃತಿಕವಾಗಿ ಪ್ರಸ್ತುತವಾದ, ವೈಜ್ಞಾನಿಕವಾಗಿ ನಿಖರವಾದ, 
ವಾಸ್ತವಿಕವಾದ, ಸರಿತಪ್ಪುಗಳಗೆ ಹೊರತಾದ ಮಾಹಿತಿಗಳನ್ನು 
ಒದಗಿಸುವುದರ ಮೂಲಕ ಲೈಂಗಿಕ ವಿಷಯಗಳನ್ನು ಮತ್ತು 
ಸಂಬಂಧಗಳನ್ನು ಕುರಿತು ಕಲಅಸುವ ಒಂದು ವಿಧಾನ,' ಎಂದು 
ವ್ಯಾಖ್ಯಾನಿಸಲಾಗಿದೆ. 


ಲೈಂಗಿಕ ಆರೋಗ್ಯ ಶಿಕ್ಷಣವನ್ನು ನೀಡುವುದಕ್ಕೆ ಶಿಕ್ಷಕರು ತಮ್ಮ 
ಆರಾಮದಾಯಕ ವಲಯಗಳಂದ ಹೊರಬರಲೇಬೇಕಾದ 
ಅಗತ್ಯವಿದೆ ಹಾಗೂ ಲೈಂಗಿಕತೆಯನ್ನು ಕುರಿತು ಮುಕ್ತ, ಸವಿವರ 
ಚರ್ಚೆಯನ್ನು ನಡೆಸುವುದಕ್ಕೆ ಇರುವ ಯಾವುದೇ ಅಡೆತಡೆ, 
ಮುಜುಗರವನ್ನು ಹೋಗಲಾಡಿಸಿಕೊಳ್ಳಲು ಸಿದ್ಧತೆಯನ್ನು 
ಮಾಡಿಕೊಳ್ಳಬೇಕಾಗಿದೆ. ಲೈಂಗಿಕ ಅಂಗಗಳ ಜೀವಶಾಸ್ತ್ರೀಯ 
ವಿವರ, ಗರ್ಭಧಾರಣಿ ಮತ್ತು ಶಿಶುಜನನ ಮುಂತಾದವುಗಳ 
ಪಠ್ಯರೂಪದ ಶಿಕ್ಷಣವನ್ನು ನೀಡುವುದು ಸುಲಭವಾಗಿರಬಹುದು. 
ಆದರೆ ದುರದೃಷ್ಟವಶಾತ್‌ ಬಹಳಷ್ಟು ಬಾರಿ ವೈಕಲ್ಯಗಳನ್ನು 
ಹೊಂದಿರುವ ಮಕ್ಕಳು ಇವುಗಳನ್ನು ಅರ್ಥ ಮಾಡಿಕೊಳ್ಳಲು 
ಅಸಮರ್ಥರಾಗಿರುತ್ತಾರೆ. ಅವರಿಗೆ ಲೈಂಗಿಕತೆಯ ಕುರಿತು ತಮ್ಮ 
ಸಮವಯಸ್ಥರಂತೆಯೇ ಶಿಕ್ಷಣದ ಅಗತ್ಯವಿದೆ. ಆದರೆ ಅವರು ತಮ್ಯ 
ಇತಿಮಿತಿಯಲ್ಪಯೂ ಅದರಿಂದ ಲಾಭ ಪಡೆದುಕೊಳ್ಳುವ ರೀತಿಯಲ್ಲ 
ಮಾಹಿತಿಯನ್ನು ನೀಡಲು ಅನುಕೂಲವಾಗುವಂತೆ ಶಿಕ್ಷಣದಲ್ಲ 
ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಕು. ವೈಕಲ್ಯಗಳನು 


a 
ಹೊಂದಿರುವ ಮಕ್ಕಳಗೆ ಸೂಕ್ತವಾದ ಲೈಂಗಿಕ ಆರೋಗ್ಯ ಶಿಕ್ಷಣ 


ಕಾರ್ಯಕ್ರಮವು ಶಾರೀರಿಕ ಅಂಗಗಳು, ಪ್ರೌಢಾವಸ್ಥೆಯ 
ಬದಲಾವಣಿಗಳು, ವೈಯಕ್ತಿಕ ಕಾಳಜ ಮತ್ತು ಸ್ವಚ್ಛತೆ, ವೈದ್ಯಕೀಯ 
ತಪಾಸಣಿಗಕಳು, ಸಾಮಾಜಕ ಕೌಶಲಗಳು, ಲೈಂಗಿಕ ಅಭಿವ್ಯಕ್ತಿ. 
ದೌರ್ಜನ್ಯ ತಡೆ ಕೌಶಲಗಳು, ಲೈಂಗಿಕ ವರ್ತನೆಯ ಹಕ್ನು ಮತ್ತು 
ಹೊಣಿಗಾರಿಕೆಗಳಂತಹ ವಿಷಯಗಳನ್ನು ಒಳಗೊಂಡಿರಬೇಕು. 


ಸಾಮಾನ್ಯ ತರಗತಿಯಲ್ಲ ನಡೆಯುವ ಬೋಧನೆಯನ್ನು 
ವೈಕಲ್ಯಗಳರುವ ಮಕ್ಕಳ ವ್ಯಕ್ತಿಗತ ಅಗತ್ಯಗಳಗೆ ಹೊಂದುವಂತೆ 
ಮಾರ್ಪಡಿಸಿಕೊಂಡ ರೀತಿಯಲ್ಲಯೆೇ ಸಾಮಾನ್ಯ ಲೈಂಗಿಕ 
ಆರೋಗ್ಯ ಶಿಕ್ಷಣವನ್ನೂ ವೈಕಲ್ಯಗಳರುವ ಮಕ್ಷಳಗೆ ಬೋಧಿಸಲು 
ಅನುಕೂಲವಾಗುವ ರೀತಿಯಲ್ಲ ಮಾಪರ್ಪಡಿಸಬೇಕು. 
ಮಾಹಿತಿಗಳನ್ನು ಸರಳೀಕರಿಸುವ ಮೂಲಕ, ಸಚಿತ್ರ ವಿವರಣೆ, 
ಸೂತ್ರದ ಬೊಂಬೆಗಳು, ಕತೆಗಳು, ಅಂಗಶಾಸ್ತೀಯವಾಗಿ 
ಸಮಂಜಸವಾದ ಗೊಂಬೆಗಳು ಮುಂತಾದ ವಿಶೇಷ ಬೋಧನಾ 
ಸಾಮರ್ರಿಗಳನ್ನು ಬಳಸುವುದರ ಮೂಲಕ ಮತ್ತು ಕಲಐಸಿದ್ದನ್ನು 
ಆಗಾಗ ಪರಾಮರ್ಶಿಸುವುದರ ಮೂಲಕ ಮಾರ್ಪಾಟುಗಳನ್ನು 
ಮಾಡಬಹುದು. ವ್ಯಕ್ತಿನಿರ್ದಿಷ್ಟ ಶಿಕ್ಷಣ ಯೋಜನೆಗಳನ್ನು 


(Individualised Education Plans-IEPs) ತಯಾರಿಸುವಾಗ 
ಶಿಕ್ಷಕರು ಅದರಲ್ಲ ವೈಕಲ್ಯಗಳರುವ ಮಕ್ಕಳಗಾಗಿ ವಯಸ್ಸು ಮತ್ತು 
ಅಗತ್ಯಕ್ಕೆ ಸೂಕ್ತವಾದ ಲೈಂಗಿಕತೆಯ ಶಿಕ್ಷಣವನ್ನು 
ಸೇರಿಸಿಕೊಳ್ಳಬಹುದು. ಕಲಯುವವರಿಗೆ ಲೈಂಗಿಕ ಅರೋಗ್ಯ 
ಶಿಕ್ಷಣವು ಹೆಚ್ಚು ಅರ್ಥಪೂರ್ಣವಾಗಬೇಕಾದರೆ ಅದನ್ನು ಸಾಕಷ್ಟು 
ಮೊದಲೇ ಆರಂಭಸಬೇಕು ಎನ್ನುವುದೊಂದು ಸರಳ ಹಾಗೂ 
ಮುಖ್ಯವಾದ ಸಲಹೆ. ಮಕ್ಷಳಗೆ ದೇಹದ ಎಲ್ಲಾ ಭಾಗಗಳ ಹೆಸರನ್ನೂ 
ಅಂದರೆ, ನಾವು ಸಾಮಾನ್ಯವಾಗಿ ಬಟ್ಟುಬಡುವ ಶಿಶ್ನ. ಸ್ತನ 
ಮುಂತಾದವುಗಳನ್ನೂ ಕೂಡ ಕಲಸಬೇಕು. ಲೈಂಗಿಕತೆಯ ಕುರಿತು 
ಹೆಚ್ಚನದನ್ನು ತಿಆದುಕೊಳ್ಳಲು ದೇಹದ ಭಾಗಗಳ ಬಗ್ಗೆ 
ತಿಆದುಕೊಂಡಿರುವುದು ತುಂಬಾ ಮುಖ್ಯ. 


ಜೊತೆಗೆ, ನಮ್ಮ ಸಮಾಜದಲ್ಲ. ಲೈಂಗಿಕ ಆರೋಗ್ಯ ಶಿಕ್ಷಣವನ್ನು 
ನೀಡುವ ವಿಧಾನವು ಪ್ರತಿಕ್ರಿಯಾತ್ಕಕ (ಗಇೀactiಳೀ) ರೀತಿಬುಂದ 
ಸಕ್ರಿಯಾತ್ಕಕ (Proactive) ರೀತಿಗೆ ಬದಲಾಗಬೇಕು. ಹೆಚ್ಚಿನ 
ಪಾಲಕರು ಮತ್ತು ಶಿಕ್ಷಕರು ಮಕ್ಕಳ ವರ್ತನೆಯು ಸಮಸ್ಕಾತ್ಕಕವಾದ 
ಮೇಲಷ್ಟೇ ಅಥವಾ ಮಗು ಅಸಮಂಜಸವಾದದ್ದೇನನ್ನೋ ಮಾಡಿದ 
ಮೇಲಷ್ಟೇ ಅವರ ಲೈಂಗಿಕ ಆರೋಗ್ಯದ ಕುರಿತು ಆಲೋಚಿಸುತ್ತಾರೆ. 


ಕಾಳಜ ವಹಿಸಲು ಆರಂಭಸುತ್ತಾರೆ. ಪಾಲಕರು ಮತ್ತು ಶಿಕ್ಷಕರು 
ಹೆಚ್ಚಾಗಿ ಹೇಣ್ಣು-ಮಕ್ಕಳೊಂದಿಗೆ ಲೈಂಗಿಕ ಆರೋಗ್ಯ ಶಿಕ್ಷಣದ 
ಕುರಿತು ಮಾತನಾಡುತ್ತಾರೆ. ಏಕೆಂದರೆ, ಖುತುಸ್ರಾವವು ಮಗುವಿನ 
ಬದುಕನಲ್ತ ಹೆಚ್ಚು ಎದ್ದುಕಾಣುವ ವಿದ್ಯಮಾನ. ಇನ್ನೊಂದೆಡೆಗೆ, 
ಗಂಡುಮಕ್ಕಳಗೆ ಹೆಚ್ಚನ ಬಾರಿ ಲೈಂಗಿಕ ಆರೋಗ್ಯದ ಕುರಿತು 
ಏನನ್ನೂ ಕಲಸಿರುವುದೇ ಇಲ್ಲ. ಅವರು ಇದನ್ನು ತಾವೇ ವಿವಿಧ 
ಮೂಲಗಳಂದ ಹುಡುಕಿಕೊಳ್ಳಬೇಕು ಎಂದು ನಿರೀಕ್ಷಿಸಲಾಗುತ್ತದೆ. 
ಆದರೆ, ವೈಕಲ್ಯಗಳನ್ನು ಹೊಂದಿರುವ ಯುವ ಜನತೆಯ 
ವಿಷಯದಲ್ಲ ಅವರ ಆರೋಗ್ಯವನ್ನು ಉತ್ತಮಪಡಿಸಲು ಮತ್ತು 
ಅವರನ್ನು ಸಬಲೀಕರಿಸಲು ಲೈಂಗಿಕ ಆರೋಗ್ಯವನ್ನು ಉದ್ದೇಪ- 
ಪೂರ್ವಕವಾಗಿ ಸಕ್ರಿಯಾತ್ಕಕ ರೀತಿಯಲ್ಲ ಬೋಧಿಸ-ಬೇಕಾಗುತ್ತದೆ 
ಮತ್ತು ತಪ್ಪು ಸಂಭವಿಸಿದಾಗ ಮಾತ್ರ ಕೈಗೊಳ್ಳುವ ಒಂದು 
ತಿದ್ದುಪಡಿಯ ಕ್ರಮವಾಗಬಾರದು. 


ಉಪಸಂಹಾರ 

ಲೈಂಗಿಕತೆಯ ವಿಷಯಕ್ಕೆ ಬಂದಾಗ ವೈಕಲ್ಯಗಳನ್ನು ಹೊಂದಿರುವ 
ಮಕ್ಷಳು ವೈಕಲ್ಯಗಳನ್ನು ಹೊಂದಿರದ ಮಕ್ಷಳಗಿಂತ ಭಿನ್ನರೇನಲ್ಲ. 
ಅವರಿಗೆ ತಮ್ಮ ಬದುಕನ ಸಂಕೀರ್ಣ ಅಂಶವಾದ ಈ 
ಸಂಗತಿಯನ್ನು ನಿಭಾಲಯುಸಲು ಹೆಚ್ಚುವರಿ ನೆರವು. ಬೆಂಬಲ ಮತ್ತು 
ಶಿಕ್ಷಣದ ಅಗತ್ಯವಿದೆ ಅಷ್ಟೇ. ವೈಕಲ್ಯವೊಂದರ ಉಪಸ್ಥಿತಿಯು ತಮ್ಮ 
ಲೈಂಗಿಕತೆಯನ್ನು ಅಭಿವ್ಯಕ್ತಿಸುವ, ಘನತೆಯಿಂದ ನಡೆಯುಪಿ- 
ಕೊಳ್ಳುವ ಅಥವಾ ಸೂಕ್ತ ಆರೋಗ್ಯಕರ ಲೈಂಗಿಕ ಶಿಕ್ಷಣವನ್ನು 
ಪಡೆದುಕೊಳ್ಳುವ ವಿಷಯದಲ್ಲ ಮಕ್ನಳು ಮತ್ತು ಕಿಶೋರ 
ವಯಸ್ಥರಿಗಿರುವ ಹಕ್ಕನ್ನು ತೊಡೆದುಹಾಕುವುದಿಲ್ಲ. ಪಾಲಕರು, 
ಆರೈೆಕೆದಾರರು ಮತ್ತು ಶಿಕ್ಷಕರು ವೈಕಲ್ಯಗಳರುವ ಮಕ್ಕಳ ಲೈಂಗಿಕ 
ಆರೋಗ್ಯಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಕುರಿತಂತೆ ತಮ್ಮ 
ತಿಶುವಳಕೆಯನ್ನು ಹೆಚ್ಚಿಸಿಕೊಳ್ಳುವ ಅಗತ್ಯವಿದೆ. ಅವರ ಸಮಗ್ರ 
ಸ್ವಾಪ್ಟೂವನ್ನು ಹೆಚ್ಚಿಸುವುದಕ್ಕಾಗಿ ನಾವೆಲ್ಲರೂ ಒಬ್ದಾಗಿ ಕೆಲಸ 
ಮಾಡಬೇಕಾದ ಅಣತ್ಯವಿದೆ. ಶಿಕ್ಷಕರು ಈ ಮಕ್ಷಕಳ ಬದುಕಿನಲ್ಲ 
ಬದಲಾವಣೆಗಳನ್ನು ತರಬಲ್ಲರು ಎನ್ನುವುದು ನನ್ನು ನಂಬಕೆ. ಈ 
ವಿಷಯವನ್ನು ಕುರಿತಂತೆ ಹೆಚ್ಚಿನ ತಿಳುವಳಕೆಯನ್ನು ಪಡೆದು- 
ಕೊಳ್ಳುವಂತೆ ಹಾಗೂ ತಾವು ಪಡೆದುಕೊಂಡ ಜ್ಞಾನವನ್ನು 
ಇತರರೊಡನೆ ಹಂಚಿಕೊಳ್ಳಲು ಸಮಯ, ಅವಕಾಶವನ್ನು 
ಕಂಡುಕೊಳ್ಳುವಂತೆ ವೃತ್ತಿಪರರು ಹಾಗೂ ಕುಟುಂಬದ ಸದಸ್ಯರನ್ನು 
ನಾನು ಪ್ರಬಲವಾಗಿ ಬೆಂಬಆಸುತ್ತೇನೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


43 


References 

Anna C. Treacy, Shanon S. Taylor, Tammy V. Abernathy. (2018) Sexual Health Education for Individuals with Disabilities: A Call to Action. American 
Journal of Sexuality Education 13:1, pages 65-93. 

Lansdown, G. (2000). Implementing Children’s Rights and Health. Archives of disease in childhood, 83(4), 286-288. 

Moss, K., & Blaha, R. (2001). Introduction to Sexuality Education for Individuals Who Are Deaf-Blind and Significantly Developmentally Delayed. 
Murphy, N., & Young, P. C. (2005). Sexuality in children and adolescents with disabilities. Developmental medicine and child neurology, 47(9), 640-644. 
UNESCO (2016) UNESCO Strategy on Education for Health and Well-being: Contributing to the Sustainable Development Goals. 


ಡಾ. ಗಿಫ್ಲಿ ಜೋಯಲ್‌ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ, ಮಾನವ ಅಭವೃದ್ಧಿ ಕ್ಷೇತ್ರದಲ್ಲಿ ಪಿ.ಹೆಚ್‌ಡಿ ಪದವಿ ಪಡೆದಿರುತ್ತಾರೆ. 
ಅವರು 'ಗೈಡ್‌ ಬುಕ್‌ ಆನ್‌ ಸೆಕ್ಲುವಲ್‌ ಹೆಲ್‌ ಎಜುಕೇಶನ್‌ ಫಾರ್‌ ಪೇರೆಂಟ್ಸ್‌ ಎಂಡ್‌ ಟೀಚರ್ಸ್‌ ಆಫ್‌ ಜಿಲ್ಲನ್‌ ವಿಥ್‌ ಆಟಸಂ' ಎಂಬ 
ಪುಸ್ತಕದ ಸಹಲೇಖಕರಾಗಿದ್ದು. ಇದನ್ನು ೩ma20ಗ.in ಮೂಲಕ ಖರೀದಿಸಬಹುದು. ಅವರು ಹಲವಾರು ವಿಶೇಷ ಶಾಲೆಗಳಲ್ಲ ಲೈಂಗಿಕ 


ಆರೋಗ್ಯ ಶಿಕ್ಷಣದ ಕುರಿತಾಗಿ ಕಾರ್ಯಾಗಾರಗಳನ್ನು ನಡೆಸಿಕೊಟ್ಪದ್ದಾರೆ. ಅವರನ್ನು iftyjewel@gmail.com ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


